ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹಸರು ಶ್ರೀವಿಸ್‌ಹರಪುಸಾದ್‌ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಃುಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಸ 
ಉತ್ತರಿಸಬೇಕಾದ ದಿನಾಂಕ 23032020 
ಉತ್ತರಿಸಬೇಕಾದ ಸಚಿವರು ವಸತಿ ಸಚಿವರು 
ಕ್ರ.ಸಂ ಪ್ರಶ್ನೆ ಉತ್ತರ 
(ಅ) | ರಾಜ್ಯದಲ್ಲಿ ಕಳೆದ ಒಂದು ವರ್ಷದ ರಾಜ್ಯದಲ್ಲಿ ಕಳೆದ ಒಂದು ವರ್ಷದ 


1 ಯೋಜನೆಗಳು 


ಅವಧಿಯಲ್ಲಿ ವಿವಿಧ ವಸತಿ 
ಅರ್ಥಕ್ಕೆ ನಿಂತು 
ಹೋಗಿರುವುದು ಸರ್ಕಾರದ ಗಮನಕ್ಕೆ 


ಬಂದಿದೆಯೇ; 


(ಆ) 


ಬಂದಿದ್ದಲ್ಲಿ ಈ ಯೋಜನೆಗಳನ್ನು 
ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು 
ಹಮ್ಮಿಕೊಂಡಿರುವ ಕಾರ್ಯ 
ಕ್ರಮಗಳೇನು? 


ಅವಧಿಯಲ್ಲಿ ಅಂದರೆ 2019-20 ನೇ ಸಾಲಿನಿಂದ 
ಯಾವುದೇ ವಸತಿ ಯೋಜನೆಗಳು ಅರ್ಥಕ್ಕೆ ನಿಂತು 
ಹೋಗಿರುವುದಿಲ್ಲ ಹಾಗೂ ಇಂತಹ ಯಾವುದೇ 
ಪ್ರಕರಣಗಳು ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ. 


ರಾಜ್ಯ ಸರ್ಕಾರವು ಅನುಷ್ಠಾನಗೊಳಿಸುತ್ತಿರುವ 
ವಿವಿಧ ವಸತಿ ಯೋಜನೆಗಳಡಿ ಸರ್ಕಾರದ 
ಸಹಾಯಧನ ಪಡೆದು ಫಲಾನುಭವಿಗಳೇ ಸ್ವತ: 
ಮನೆಗಳನ್ನು ನಿರ್ಮಿಸಿಕೊಳ್ಳುತ್ತಿರುವುದರಿಂದ 
ಮನೆಗಳ ನಿರ್ಮಾಣದಲ್ಲಿ ವಿಳಂಭವಾಗುವ ಸಾಧ್ಯತೆ 
ಹೆಚ್ಚಾಗಿರುತ್ತದೆ. 


ರಾಜ್ಯದಲ್ಲಿ ಕಳೆದ ಒಂದು ವರ್ಷದಿಂದ ಅಂದರೆ 
2019-20 ನೇ ಸಾಲಿನಲ್ಲಿ ಪ್ರಥಾನ ಮಂತ್ರಿ ಆವಾಸ್‌ 
(ಗ್ರಾಮೀಣ) ಮತ್ತು ದೇವರಾಜು ಅರಸು 
ಯೋಜನೆಗಳಡಿ ಒಟ್ಟಿ 39759 ಮನೆಗಳನ್ನು 
ಮಂಜೂರು ಮಾಡಲಾಗಿದೆ. ಆ ಪೈಕಿ 395 ಮನೆಗಳು 


ಪೂರ್ಣಗೊಂಡಿದ್ದು... 12317 ಮನೆಗಳು 
ಪ್ರಗತಿಯಲ್ಲಿದ್ದು, 26,689 ಮನೆಗಳು 
ಪ್ರಾರಂಭವಾಗಬೇಕಾಗಿರುತ್ತದೆ. ವಿಗದಿತ 
ಅವಧಿಯಲ್ಲಿ, ಪ್ರಾರಂಭ ಮಾಡಿಕೊಳ್ಳದ 358 
ಮನೆಗಳನ್ನು ರದ್ದುಪಡಿಸಲಾಗಿದೆ. 


ಕೇಂದ್ರ ಪುರಸ್ಕೃತ ಯೋಜನೆಯಾದ ಪ್ರಧಾನ 
ಮಂತ್ರಿ ಆವಾಸ್‌ ಯೋಜನೆ (ಗ್ರಾಮೀಣ) 2020-21 ನೇ 
ಸಾಲಿನಲ್ಲಿ ರಾಜ್ಯಕೆ ಒಟ್ಟು 1.51715 ಮನೆಗಳ 
ಗುರಿಯನ್ನು ನೀಡಲಾಗಿದೆ. 


ಪ್ರಧಾನ ಮಂತ್ರಿ ಆವಾಸ್‌ (ನಗರ) 
ಯೋಜನೆಯಡಿ 2019-20 ರಿಂದ ಇಲ್ಲಿಯವರೆಗೆ 
ಒಟ್ಟು 879 ಗುಂಪು ಮನೆಗಳ (ಸಿಟಿ) ನಿರ್ಮಾಣಕ್ಕೆ 
ಕೇಂದ್ರ ಸರ್ಕಾರದಿಂದ ಅನುಮೋದನೆ ನೀಡಲಾಗಿದೆ. 


ಕಳೆದ ಒಂದು ವರ್ಷದಲ್ಲಿ ಒಟ್ಟು 17,966 ಗುಂಪು 
ಮನೆಗಳು ಪೂರ್ಣಗೊಂಡಿರುತ್ತವೆ(ಹಿಂದಿನ 
ಶ್ರೇಣಿಗಳಲ್ಲಿ ಕಾಮಗಾರಿ ಚಾಲ್ತಿಯಲ್ಲಿದ್ದ ಮನೆಗಳೂ 
ಸೇರಿದಂತೆ. 


ಗುಂಪು ಮನೆಗಳ ನಿರ್ಮಾಣಕ್ಕೆ ಈಗಾಗಲೇ 
ಅನುಮೋದನೆಗೊಂಡು ಪ್ರಗತಿಯಲ್ಲಿರುವ 39,438 
ಮನೆಗಳನ್ನು ಪೂರ್ಣಗೊಳಿಸಲು ಕ್ರಮ 
ವಹಿಸಲಾಗುತಿದೆ. 


ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ 
ಅನುಷ್ಠಾನಗೊಳ್ಳುತ್ತಿರುವ 81€' ಹಾಗೂ ಗರ 
ಯೋಜನೆಗಳಡಿ ಅನುಮೋದನೆಗೊಂಡಿರುವ 
ಹಾಗೂ ಪ್ರಗತಿಯಲ್ಲಿರುವ ಮನೆಗಳನ್ನು 
ಪೂರ್ಣಗೊಳಿಸಲು ಕ್ರಮವಹಿಸಲಾಗುತ್ತಿದೆ 


ವಇಂ273 ಹೆಚ್‌ಎಎಂ 2020 


Mn ರ್ನ 


(ವೆ.ಸೋಮಣ್ಣ) 
ವಸತಿ ಸಚಿವರು 


